ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 922(1127) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತ್ತರಿಸುವ ಸಚಿವರು: ಮಹಿಳಾ ಮತ್ತು ಮಕ್ಕಳ ಅಬಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು 


ವಿಷಯ: "ಪ್ರಧಾನ ಮಂತಿ ಮಾತೃ ವಂದನ ಯೋಜನೆ" 


(ಅ) ಕೇ೦ದ್ರ ಸರ್ಕಾರದ "ಪ್ರಧಾನ ಮಂತಿ ಮಾತೃ ವಂದನ ಯೋಜನೆ" (PMಬ್ಬಳY) ಅಡಿಯಲ್ಲಿ 
ಕಳೆದ3 ವರ್ಷಗಳ ರಾಜ್ಯ ಸರ್ಕಾರ ವಿವಿಧ ಕಾರ್ಯಗಳಿಗೆ ಪಡೆದಿರುವ ಆರ್ಥಿಕ ನೆರವೆಷ್ಟು ; 
(ಸಂಪೂರ್ಣ ವಿವರ ನೀಡುವುದು) 


(ಆ) ಈ ಯೋಜನೆಯಲ್ಲಿನ ಮಾರ್ಗಸೂಚಿಯಂತೆ, ಈ ಯೋಜನೆ ಆರಂಭದಿಂದ 
ತಹಲ್‌ವರೆವಿಗೆ ಎಷ್ಟು ತಾಯಿ-ಮಕ್ಕಳ ರಕ್ಷಣೆ ಕಾರ್ಡ್‌ (ಬರ) ಗಳನ್ನು ವಿತರಿಸಲಾಗಿದೆ; 


(ಇ) ಈ ಕಾರ್ಡ್‌ಗಳನ್ನು ವಿತರಿಸಲು ಸರ್ಕಾರ ವಿಗದಿಪಡಿಸಿರುವ ಕಾಲಾವಧಿ ಎಷ್ಟು ಮತ್ತು 
ಕಾರ್ಡ್‌ಗಳನ್ನು ಅಪೇಕ್ಲಿಸಿ ಬಂದಿರುವ ಅರ್ಜಿಗಳನ್ನು ಪರಿಶೀಲಿಸುವ ಮತ್ತು ವಿಲೇವಾರಿ 
ಮಾಡುವ ಪ್ರಕ್ರಿಯೆಗೆ ತೆಗೆದುಕೊಂಡಿರುವ ಕಾಲಾವಧಿ ಎಷ್ಟು ; ಬಾಕಿ ಉಳಿದಿರುವ 
ಪ್ರಕರಣಗಳೆಷ್ಟು ? (ಜಿಲ್ಲಾವಾರು ಮಾಹಿತಿಯನ್ನು ನೀಡುವುದು) 


